ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 865(1117) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: "ಗ್ರಾಮೀಣ ಸುಮಾರ್ಗ ಯೋಜನೆ" ಬಗ್ಗೆ 
(ಅ) ರಾಜ್ಯದ ಗ್ರಾಮೀಣ ಭಾಗಗಳ ರಸ್ತೆಗಳ ಸುಧಾರಣೆಗೆ ಘೋಷಿಸಲಾಗಿದ್ದ "ಗ್ರಾಮೀಣ 
ಸುಮಾರ್ಗ ಯೋಜನೆ"ಯು ಪ್ರಗತಿ ಕಾಣದಿರಲು ಕಾರಣಗಳೇನು; 
(ಆ) ಸದರಿ ಯೋಜನೆಯ ಅನುಷ್ಠಾನಕ್ಕಾಗಿ ಹಂ೦ಚಿಕಯಾಗಿರುವ ಹಣವೆಷ್ಟು ; 


(ಇ) ಈ ಯೋಜನೆಯ ಮುಂದುವರಿಕೆಗೆ ಆರ್ಥಿಕ ಲಭ್ಯತೆಯ ಕೂರತೆ ಕಾರಣವೆಂದು 
ವರದಿಯಾಗಿದ್ದು, ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ರಾಜ್ಯದಲ್ಲಿ ಈವರೆಗೆ ಈ ಯೋಜನೆಯಡಿ ಎಷ್ಟು ಕಿ.ಮೀ. ರಸ್ತೆ ಪ್ರಗತಿಗೊಂಡಿದೆ ; 


(ಉ) ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮೀಣ ಸುಮಾರ್ಗ ಯೋಜನೆಯಡಿಯಲ್ಲಿ ಬಳಕೆಯಾದ 
ಅನುದಾನವೆಷ್ಟು ; ಎಷ್ಟು ಕಿ.ಮೀ. ರಸ್ತೆ ಅಭಿವೃದ್ದಿಗೊಂಡಿದೆ? 


